ಹ ಕರ್ನಾಟಕ ವಿಧಾನಪರಿಷತ್ತು 


I 
|] ಫಲಾನುಭವಿಗಳ ಸಂಖ್ಯೆ ಎಷ್ಟು: (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 9441096) 
ಸದಸ್ಯರ ಹೆಸರು ಶ್ರೀ ಎಂ ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ವಿಷಯ ಹಿರಿಯ ನಾಗರಿಕರಿಗೆ ನೀಡುತ್ತಿರುವ ಮಾಸಾಶನದ ಬಗ್ಗೆ. 
ಉತ್ತರಿಸಬೇಕಾದ ದಿನಾಂಕ 21-09-2೦21 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
' ಪ್ರಶ್ನೆ ಉತ್ತರ 

ಅ) ಪ್ರಸ್ತುತ ರಾಜ್ಯದಲ್ಲಿರುವ ಮಾಸಾಶನ ಹಾಗೂ | ರಾಜ್ಯದಲ್ಲಿ ಒಟ್ಟು 68.95 ಲಕ್ಷ ಫಲಾನುಭವಿಗಳು ವಿವಿಧ 

ವೃದ್ಧಾಹ್ಯ ವೇತನವನ್ನು ಪಡೆಯುತ್ತಿರುವ | ಪಿಂಚಣಿ ಯೋಜನೆಗಳಡಿ ಮಾಸಾಶನ ಪಡೆಯುತ್ತಿದ್ದು, ಈ 


ಪೈಕಿ 4168 ಅಲಕ್ಷ ಫಲಾನುಭವಿಗಳು ವೃದ್ಧಾಪ್ಯ ವೇತನ 
ಪಡೆಯುತ್ತಿದ್ದಾರೆ. ಜಿಲ್ಲಾವಾರು ಮಾಹಿತಿಯನ್ನು 
ಅನುಬಂಧದಲ್ಲಿ ನೀಡಲಾಗಿದೆ. 


ಆ) ಮೂತನ ಮುಖ್ಯಮಂತ್ರಿಗಳು ಮಾಸಾಶನ 
ಮತ್ತು ವೃದ್ಧಾಹ್ಯ ವೇತನ ಹೆಚ್ಚಳ ಮಾಡಿದ 
ನಂತರ ಇದುವರೆಗೆ ಎಷ್ಟು ಜನ 
ಫಲಾನುಭವಿಗಳಿಗೆ ಮಾಶಾಸನ ನೀಡಲಾಗಿದೆ; 


ನೂತನ ಮುಖ್ಯಮಂತಿಗಳು ಅಂಗವಿಕಲ ವೇತನ (ಶೇ 40 
ರಿಂದ 75 ರಷ್ಟು ಅಂಗವಿಕಲತೆಯುಳ್ಳ) ಮತ್ತು ವಿಧವಾ 
ಮವೇತನದಡಿ ಪಿಂಚಣಿಯನ್ನು ರೂ 600/- ರಿಂದ 
ರೂ 800/- ಗಳಿಗೆ ಮತ್ತು ಸಂಧ್ಯಾಸುರಕ್ಲಾ ಯೋಜನೆಯಡಿ 
ರೂ 1000/- ರಿಂದ ರೂ 1200/- ಗಳಿಗೆ ಹೆಚ್ಮಳ ಮಾಡಿದ್ದು, 
ಪಲಾನುಭವಿಗಳ ವಿವರ ಈ ಕೆಳಕಂಡಂತಿದೆ. 


ಕು ಯೋಜನೆಯ ಹೆಸರು ಫಲಾನುಭವಿಗಳ 
ಸಂ ಸಂಖ್ಯೆ 
1 ಅಂಗವಿಕಲ ವೇತನ (ಶೇ 40| 364502 
ರಿಂದ 75 ರಷ್ಟು 
ಅಂಗವಿಕಲತೆ) 
2 ವಿಧವಾವೇತನ 1717585 
3 ಸಂಧ್ಯಾಸುರಕ್ಕಾ ಯೋಜನೆ 2792627 
ಒಟ್ಟು 4874714 


ಇ) ಕೆಲವು ಫಲಾನುಭವಿಗಳಿಗೆ ಸಮಯಕ್ಕೆ 
ಸರಿಯಾಗಿ ಮಾಸಾಶನ ಸಿಗುತ್ತಿಲ್ಲದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ನಲ್ಲಿ 
ಯಾವ ಕಾಲಮಿತಿಯೊಳಗೆ ಫಲಾನುಭವಿಗಳಿಗೆ 
ಮಾಶಾಸನ ನೀಡಲಾಗುತ್ತದೆ? 


NS 
ಸಾಮಾಜಿಕ ಭದ್ರತಾ ಪಿಂಚಣಿ ಪಾವತಿಗಳನ್ನು 
National payment corporation of India (NPCI) 
ಮೂಲಕ ನಿರ್ವಹಿಸುತ್ತಿದ್ದು, ಫಲಾನುಭವಿಗಳ ಬ್ಯಾಂಕ್‌ 
ಖಾತೆ ವಿವರ 1! ಐಎಪ್‌ಎಸ್‌ಸಿ ಕೋಡ್‌ / ಪಿನ್‌ಕೋಡ್‌ ಗಳ 
ಮಾಹಿತಿಯನ್ನು ನಿಖರವಾಗಿ ನೀಡದೇ ಇರುವ ಕಾರಣ 
NPCI ವಿಂದ ಸ್ವೀಕೃತವಾಗುವ NO SUCH ACCOUNT / 
INVALID BANK DETAILS ತ INVALID ADDRESS 
ಕಾರಣದಿಂದ ಪಿಂಚಣಿ ಪಾವತಿಯಾಗಡೆ ಇರುವುದು 
ಕಂಡುಬಂದಿದ್ದು, ಇಂತಹ ಫಲಾನುಭವಿಗಳ ಪಟ್ಟಿಯನ್ನು 
ತಾಲ್ಲೂಕು ಮಟ್ಟದಲ್ಲಿ ಪಿಂಚಣಿ ನಪಾವತಿ 
ಕಾರಣದೊಂದಿಗೆ ಪಡೆಯಲು ಹಾಗೂ ಈ ಬಗ್ಗೆ ಪರಿಶೀಲಿಸಿ 
ಬ್ಯಾಂಕ್‌ ಖಾತೆ ವಿವರ ಹಾಗೂ ವಿಳಾಸ ನ್ಯೂನತೆಗಳನ್ನು 
ಸರಿಪಡಿಸಲು ತಂತ್ರಾಂಶದಲ್ಲಿ;ಅವಕಾಶ ಕಲ್ಲಿಸಿದೆ. 


ನ್ಯೂನತೆಗಳನ್ನು ಸರಿಪಡಿಸಿ ತಂತ್ರಾಂಶದಲ್ಲಿ 
ತಹಶೀಲ್ಮಾರ್‌ರು ಅನುಮೋದನೆ ನೀಡಿದ ನಂತರ 
ಸರಿಪಡಿಸಲಾದ ಮಾಹಿತಿಯನ್ನು ಖಜಾನೆಗೆ ಅನುಕಲನೆ 
ಮೂಲಕ ವರ್ಗಾಯಿಸಿ ತ್ವರಿತವಾಗಿ ಪಿಂಚಣಿ ಪಾವತಿಗೆ 
pe 


ಸಂಖ್ಯೆ: DSSP/LC0/23/2021 


ಕ್ರಮ ವಹಿಸಲಾಗುತ್ತಿದೆ. 
ಗ 
[ev 
ಶೋಕ 


ಕರಾಯ ಔರ 


ಶ್ರೀ ಎಂ ಮ (ಸ್ನ ನ್ಯಾ ಸಂ 


ಥಾನಪರಿಷತ್ತನ 
“944(1096) ಕೆ ಅನು'ಬಲಧ 
ಸಾಶನೆ 


ಸದಸ್ಯರಾದ" 
ಸ್ವಗಳ್‌ ತು ರವರ ಚುಳ್ಳಿ ಗುರುತಿಲ್ಲದ ಪು.ಸಂ 


3] ee | ತನು | ತಾರಾ 
1 [ಬಾಗಲಕೋಟಿ 206588 20244 86631 
2 Tಬಳಾರಿ 287135 70054 84153 
3 ಬೆಂಗಳೂರು ಗ್ರಾಮಾಂತರ 123764 36217 44381 
4” ಬೆಳಗಾವಿ 602716 77705 304115 
5 ಚೆಂಗಳೂರು ನೆಗರ 414651 77534 154967 
6 ಬಿದರ್‌ 2235912 25452 56376 
7 | ಚಜಾಮೆರಾಜನೆಗರ 206383 51348 40317 
8 |ಜಿಕ್‌ಬಳ್ಳಾಪುರ 194687 33532 ರ2452 
5 ಜಿಕ್ಕಮೆಗಳೂರು 161924 78806 76503 
10 | ಚಿತ್ರದುರ್ಗ 233862 26677 117387 
71 ದಣ ಕನ್ನೆಡ 158111 15846 62526 
12 1 ದಾವಣಗೆರೆ 215351 50266 75954 
13 ಧಾರವಾಡ 216993 47983 67432 
14 Tಗೆದೆಗೆ 131968 37612 32556 
15 ಹಾಸನ 305745 173332 93288 
15 | ಹಾವೇರಿ 155446 15021 $4172 
17 ಕಲಬುರಗಿ 225703 41757 97887 
18 ಕೊಡಗು 50724 8561 21334 
19 ಕೋಲಾರ 218231 TT 92179 
207 ಕೊಷ್ನಳ 175656 2555ರ 73685 
27 | ಮೆಂಡ್ಯೆ 335587 111647 97821 
271 ಮೈಸೊರು” 3451285 49278 150001 
2 `'ರಾಯಜೊರು 242855 57046 54420 
24 | ರಾಮನೆಗರೆ 208555 52674 85035 
25 | ಶಿವಮೊಗ್ಗ 159717 26431 65116 
25" ತುಮೊರು 351672 51911 200271 
27 | ಉಡುಪಿ 137760 17767 £6721 
28] ಉತ್ತರಕನ್ನಡ 135267. 27790 51202 
25 1 ವಿಜಯಪುರ 241333 30055 710929 
30 "1 ಯಾದಗಿರ 140045 21097 68526 

ಒಟ್ಟು 6895694 1376305 2792627 


